ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಕಿಮ್ಸ್‌ ಹುಬ್ಬಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಿದ ಕಾರ್ಡಿಯಾಲಜಿ ಖ.೭.ಗ॥ ಕಟ್ಟಿಡ ಹಾಗೂ ಆಡಳಿತ 
ಕಛೇರಿಗಳ ಕಾರ್ಯಾರಂಭ ಹಾಗೂ ಉದ್ಯಾಟನೆ ಕುರಿತು 


ಶ್ರೀ ಎಸ್‌.ವ್ಲಿ. ಸಂಕನೂರ (ಪದವೀಧರರ ಕ್ಲೇತು) 
437 (568) ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕಿಮ್ಸ್‌ ಹುಬ್ಮಳ್ಳಿಯಲ್ಲಿ ಕಾರ್ಡಿಯಾಲಜಿ M.೭.ಗ॥ ವಿಭಾಗಗಳಿಗೆ ಅಲ್ಲದೇ ಆಡಳಿತ ಕಛೇರಿಗಾಗಿ ನೂತನ 
ಕಟ್ಟಿಡಗಳನ್ನು ನಿರ್ಮಿಸಲಾಗಿದೆಯೇ ; ಹಾಗಿದ್ದಲ್ಲಿ, ಪ್ರತಿ ಕಟ್ಟಡಕ್ಕೆ ಎಷ್ಟು ಹಣ ವೆಚ್ಚ ಮಾಡಲಾಗಿದೆ; 
(ವಿವರ ನೀಡುವುದು) 


(ಆ) ಹೊಸದಾಗಿ ನಿರ್ಮಿಸಿದ ಮೂರು ಕಟ್ಟಿಡಗಳ ನಿರ್ಮಾಣ ಕಾರ್ಯ ಯಾವಾಗ ಪೂರ್ಣಗೊಂಡಿದೆ 
ಮತ್ತು ಅವುಗಳ ಉದ್ದಾಟನೆ ಹಾಗೂ ಕಾರ್ಯಾರಂಭ ಯಾವಾಗ ಮಾಡಲಾಗುವುದು? 


